CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ 2006 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 


ಸಂಪುಟ ೧೪೦ | ಬೆಂಗಳೂರು, ಗುರುವಾರ, ನವೆಂಬರ್‌ ೧೦, ೨೦೦೫ ಈಾರ್ತಿಕ ೧೯, ಶಕವರ್ಷ ೧೯೨೦) ಸಂಚಿಕೆ ೪೪ 








ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು. 


ಕಾರ್ಯಪಾಲಕ ಅಭಿಯಂತರವರ ಕಛೇರಿ, ಲೋಕೋಪಯೋಗಿ ಇಲಾಖೆ, ಉಡುಪಿ ವಿಭಾಗ, ಉಡುಪಿ 
ಅಲ್ಪಾವಧಿ ಟೆಂಡರು ಪ್ರಕಟಣೆ 
ನಂ.ಜಿ.ಎನ್‌.ಎಲ್‌./ ಎನ್‌.ಐ.ಟಿ./ ಯು.ಡಿ.ಎನ್‌./ 2005-2006/ ಜೆಇ, ದಿನಾಂಕ:25ನೇ ಅಕ್ಟೋಬರ್‌, 2005 

ಈ ಕೆಳಗಿನ ಕೆಲಸಕ್ಕಾಗಿ ಪ್ರತ್ಯೇಕ ಮೊಹರಾದ ಟೆಂಡರನ್ನು ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ನೊಂದಾಯಿಸಲಾದ ಅರ್ಹ 
ದರ್ಜೆಯ ಗುತ್ತಿಗೆದಾರರಿಂದ ಕೆಲಸದ ಹೆಸರನ್ನು ಮೊಹರಾದ ಲಕೋಟೆಯ ಮೇಲೆ ನಮೂದಿಸಿ ನಿಯಮಿತ ಫಾರಂನಲ್ಲಿ, ದ್ವಿಪ್ರತಿಯಲ್ಲಿ 
ಆಹ್ವಾನಿಸಲಾಗಿದೆ. ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಉಡುಪಿ ವಿಭಾಗ, ಉಡುಪಿ, ಇವರು ದಿನಾಂಕ: 
18.11.2005ರ ಸಂಜೆ 4.00 ಗಂಟೆಯವರೆಗೆ ಟೆಂಡರನ್ನು ಸ್ವೀಕರಿಸುವರು. ಸಾಧ್ಯವಾದಲ್ಲಿ ಟೆಂಡರನ್ನು ಅದೇ ದಿನ ತೆರೆಯಲಾಗುವುದು. 

ಖಾಲಿ ಟೆಂಡರು ಫಾರಂಗಳಿಗೆ ಅರ್ಜಿಗಳನ್ನು ನಿಗದಿಪಡಿಸಿದ ಬೆಲೆಯೊಂದಿಗೆ (ಇದನ್ನು ಹಿಂದಿರುಗಿಸಲಾಗುವುದಿಲ್ಲ) ದಿನಾಂಕ: 17.11.2005ರ 
ವರೆಗೆ ಕೆಲಸದ ಎಲ್ಲಾ ದಿನಗಳಂದು ಕಛೇರಿ ವೇಳೆಯಲ್ಲಿ ಸ್ವೀಕರಿಸಲಾಗುವುದು. ಅರ್ಜಿ ಜೊತೆಗೆ ಗುತ್ತಿಗೆದಾರರು ರಿಜಿಸ್ಟೇಷನ್‌ನ ಸರ್ಟಿಫೈಡ್‌ 
ಪ್ರತಿಯನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ಖಾಲಿ ಟೆಂಡರು ಫಾರಂಗಳನ್ನು ಈ ಕಛೇರಿಯಲ್ಲಿ ದಿನಾಂಕ: 17.11.2005 ಸಂಜೆ 5.30ರ ತನಕ 
ನೀಡಲಾಗುವುದು. 
ಪ್ರಾಕ್ಟತಿಕ ವಿಕೋಪ ಕಾಮಗಾರಿಗಳು: 











ಕ್ರಮ | ಕಾಮಗಾರಿಯ ಹೆಸರು ಟೆಂಡರಿಗಿರಿಸಿದ ಮುಂಗಡ ಠೇವಣಿ ಕಾಮಗಾರಿ ಟೆಂಡರ್‌ ಟೆಂಡರ್‌ ಅರ್ಹ 
ಸಂಖ್ಯೆ ಅಂದಾಜು ಮೊತ್ತ | (ಇಎಂಡಿ) ರೂ. ಮುಗಿಸಲು ನಮೂನೆ | (ಫಾರಂ ಬೆಲೆ) ಗುತ್ತಿಗೆದಾರರು 
ನಿಗದಿಪಡಿಸಿದ 
ಅವಧಿ (ಮಳೆಗಾಲ 
ಹೊರತು) 
1 2 3 4 5 6 7 8 

1. ಉಡುಪಿ ತಾಲ್ಲೂಕಿನ | ರೂ.16,75,355.00 | ರೂ.25,200.00 | 1 ತಿಂಗಳು ದರವಾರು | ರೂ.2.200- | |ನೇ ದರ್ಜೆ 
ಅಂಬಾಗಿಲು- ಮತ್ತು 
ಮಣಿಪಾಲ- ಮೇಲ್ಪಟ್ಟು 
ಉದ್ಯಾವರ-ಮಲ್ಪೆ 


ರಸ್ತೆಯ ಮಳೆಯಿಂದ 
ಹಾನಿಗೊಂಡ ಭಾಗದ 





ದುರಸ್ಥಿ. 

2. ಉಡುಪಿ ತಾಲ್ಲೂಕು, | ರೂ.19,98,650.00 | ರೂ.30,000.00 | 1 ತಿಂಗಳು ದರವಾರು | ರೂ.2.200- | ॥| ನೇ 
ಹಳೇ ಎಂ.ಬಿ.ಸಿ. ದರ್ಜೆ 
ರಸ್ತೆಯ ಮಳೆಯಿಂದ ಮತ್ತು 
ಹಾನಿಗೊಂಡ ಭಾಗದ ಮೇಲ್ಪಟ್ಟು 


ದುರಸ್ತಿ (ಕಿಮೀ.58.00 
ರಿಂದ 59.00, 60.00 
ರಿಂದ 62.10 
































( ೧೧೪೫ ) 


೧೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ಭಾಗ - ೫ 





ಸೂಚನೆಗಳು: 

1) ಟೆಂಡರಿನಲ್ಲಿ ಭಾಗವಹಿಸಲಿಚ್ಛಿಸುವ ಗುತ್ತಿಗೆದಾರರು, ಉದ್ದೇಶಿಸಿರುವ ಕಾಮಗಾರಿಯೇ ಶೇ.30ರಷ್ಟು ಮೊತ್ತದ ಇದೇ ತರಹದ 
ಕಾಮಗಾರಿಯನ್ನು ಕಳೆದ 5 ವರ್ಷಗಳ ಅವಧಿಯ ಒಂದು ಆರ್ಥಿಕ ವರ್ಷದೊಳಗೆ ಪೂರೈಸಿರತಕ್ಕದ್ದು. ಈ ಕುರಿತ ಪ್ರಮಾಣ ಪತ್ರವನ್ನು 
ಸಕ್ಷಮ ಅಧಿಕಾರಿಯವರಿಂದ ಪಡೆದು ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. 

2) ಯಾವುದೇ ಟೆಂಡರನ್ನು ಅಥವಾ ಎಲ್ಲಾ ಟೆಂಡರನ್ನು ಯಾವುದೇ ಕಾರಣ ನೀಡದೇ ತಿರಸ್ಕರಿಸುವ ಅಥವಾ ಅಂಗೀಕರಿಸುವ ಹಕ್ಕನ್ನು 
ಸಂಬಂಧಪಟ್ಟ ಇಲಾಖಾ ಅಧಿಕಾರಿಯವರು ಹೊಂದಿರುತ್ತಾರೆ. 

3) ಇ.ಎಂ.ಡಿ. ಯನ್ನು ಫ್ಲೆಡ್ಜ್ಡ್‌ ಮಾಡಲಾದ ರಾಷ್ಟ್ರೀಯ ಉಳಿತಾಯ ಸರ್ಟಿಫಿಕೇಟ್‌, ಬ್ಯಾಂಕ್‌ ಗ್ಯಾರಂಟಿ, ಕಾಲ್‌ ಡಿಫೋಜಿಟ್‌, ಡಿಮಾಂಡ್‌ 
ಡ್ರಾಫ್ಟ್‌, ರೂಪದಲ್ಲಿ ಸಲ್ಲಿಸುವುದು. ನಿಗದಿಪಡಿಸಿದ ಮುಂಗಡ ಠೇವಣಿಯೊಂದಿಗೆ ಸಲ್ಲಿಸದಿರುವ ಟೆಂಡರನ್ನು ಪರಿಗಣಿಸಲಾಗುವುದಿಲ್ಲ. 

4) ಗುತ್ತಿಗೆದಾರರು ಕಾಮಗಾರಿಯನ್ನು ಹಾಟ್‌ ಮಿಕ್ಸ್‌ಪ್ಲಾಂಟ್‌, ಪೇವರ್‌ ಉಪಯೋಗಿಸಿ ಮಾಡತಕ್ಕದ್ದು. 

5) ಗುತ್ತಿಗೆದಾರರು ಕೆಲಸವನ್ನು ನಿಗದಿತ ಸಮಯದಲ್ಲಿ ಮಾಡಿ ಮುಗಿಸತಕ್ಕದ್ದು ತಪ್ಪಿದಲ್ಲಿ ನಿಯಮದಂತೆ ದಂಡವನ್ನು ವಿಧಿಸಲಾಗುವುದು. 

6) ಕಾಮಗಾರಿಗೆ ಬೇಕಾದ ಡಾಂಬರು ಮತ್ತು ಇನ್ನಿತರ ಎಲ್ಲಾ ಸಾಮಗ್ರಿಗಳನ್ನು ಗುತ್ತಿಗೆದಾರರೇ ಸ್ವತಃ ಒದಗಿಸಿಕೊಳ್ಳತಕ್ಕದ್ದು, ಇದನ್ನು ಸಕ್ಷಮ 
ಪ್ರಾಧಿಕಾರದಿಂದ ಪರೀಕ್ಷೆ ಮಾಡಿಸಿ ಫಲಿತಾಂಶವು ಐ.ಎಸ್‌.ಎಸ್‌. ಗುಣಮಟ್ಟಕ್ಕೆ ಇರುವುದನ್ನು ಖಚಿತ ಪಡಿಸಿ ಕೆಲಸಕ್ಕೆ 
ಉಪಯೋಗಿಸತಕ್ಕದ್ದು. ಈ ಅಂಶವನ್ನು ಗುತ್ತಿಗೆದಾರರು ಟೆಂಡರು ಸಲ್ಲಿಸುವಾಗ ಗಮನಿಸುವುದು. 

ಕಾರ್ಯಪಾಲಕ ಇಂಜಿನಿಯರರು, 
ಲೋಕೋಪಯೋಗಿ ಇಲಾಖೆ, ಉಡುಪಿ ವಿಭಾಗ, ಉಡುಪಿ. 


ನಗರಸಭೆ ಕಾರ್ಯಾಲಯ, ಕೃಷ್ಣರಾಜಪುರ, ಬೆಂಗಳೂರು-36 
ಪ್ರಕಟಣೆ 
ನಂ.ಹೆಚ್‌ಐ/25/ 2005-06, ದಿನಾಂಕ:20ನೇ ಅಕ್ಟೋಬರ್‌, 2005 

ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಬಯಸುವುದೇನೆಂದರೆ, ದಿನಾಂಕ: 24.09.2005 ರಂದು ನಡೆದ ಕೌನ್ಸಿಲ್‌ ಸಭೆಯ ನಿರ್ಣಯ 
ಸಂಖ್ಯೆ: 1911ರ ತೀರ್ಮಾನದಂತೆ ಕೃಷ್ಣರಾಜಪುರ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶಗಳಲ್ಲಿ ಪ್ರಕಟಣಾ ಫಲಕಗಳನ್ನು ಅಳವಡಿಸಿ ಪ್ರಕಟಿಸಲು 
ಸರ್ಕಾರದ ಮಂಜೂರಾದ ಮಾಡಲ್‌ ಬೈಲಾ ಅಳವಡಿಸಿಕೊಂಡು ಈ ಕೆಳಕಂಡಂತೆ ವಾರ್ಷಿಕ ಫೀ ನಿಗದಿಪಡಿಸಿ ಜಾರಿಗೆ ತರಲು 
ತೀರ್ಮಾನಿಸಲಾಗಿರುತ್ತದೆ. ಈ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಇದ್ದಲ್ಲಿ ಈ ಪ್ರಕಟಣೆಯ ದಿನಾಂಕದಿಂದ 30 ದಿನಗಳೊಳಗೆ ಲಿಖಿತದಲ್ಲಿ 
ಪೌರಾಯುಕ್ತರು ನಗರಸಭೆ, ಕೃಷ್ಣರಾಜಪುರ ರವರಿಗೆ ಸಲ್ಲಿಸಬಹುದಾಗಿದೆ. ಅವಧಿ ಮೀರಿ ಬರುವ ಆಕ್ಷೇಪಣೆಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

1. ಒಂದು ಚದರ ಮೀಟರ್‌ವರೆಗೆ ರೂ. 500-00 ವಾರ್ಷಿಕ ಫೀ. 

2. ಒಂದರಿಂದ ಐದು ಚದರ ಮೀಟರ್‌ವರೆಗೆ ರೂ. 600-00 ಪ್ರತಿ ಚದರ ಮೀಟರ್‌ಗೆ. 

3. ಐದು ಚದರ ಮೀಟರ್‌ಗಿಂತ ಹೆಚ್ಚಿಗೆ ರೂ. 650-00 ಪ್ರತಿ ಚದರ ಮೀಟರ್‌ಗೆ. 


ಪಿ.ಆರ್‌.601 


ಪೌರಾಯುಕ್ತರು, 
ನಗರಸಭೆ, ಕೃಷ್ಣರಾಜಪುರ. 


ಕರ್ನಾಟಕ ಮೃಗಾಲಯ ಪ್ರಾಧಿಕಾರ 
ಕಾರ್ಯನಿರ್ವಾಹಕ ನಿರ್ದೇಶಕರ ಕಛೇರಿ, ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕ್‌, ಬೆಂಗಳೂರು-83 
ಸಂಕ್ಷಿಪ್ತ ಟೆಂಡರು ಪ್ರಕಟಣೆ 
ಸಂಖ್ಯೆ: ಎ4/ಬಬಪಾ/ ಆರ್‌ಸಿ/ ಸಿಆರ್‌ 1/ 2005-06, ದಿನಾಂಕ:28ನೇ ಅಕ್ಟೋಬರ್‌, 2005 

ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕ್‌ನಲ್ಲಿ ಈ ಕೆಳಕಂಡ ಕಾಮಗಾರಿಗಳಿಗೆ/ 
ಟೆಂಡರ್‌ ಕರೆಯಲಾಗಿದೆ. ಟೆಂಡರ್‌ ಅರ್ಜಿಗಳನ್ನು ಮೊಹರು ಮಾಡಿದ ಲಕೋಟೆಯಲ್ಲಿ ಪಿ.ಡಬ್ಲ್ಯೂ.ಡಿ/ ಸಿ.ಪಿ.ಡಬ್ಲ್ಯೂಡಿಯ 3ನೇ ದರ್ಜೆ ಮತ್ತು 
ಮೇಲ್ಪಟ್ಟ ದರ್ಜೆಯ ಗುತ್ತಿಗೆದಾರರು ಮತ್ತು ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕ್‌ನ ಗುತ್ತಿಗೆದಾರರಿಂದ ಈ ಕಛೇರಿಗೆ ದಿನಾಂಕ: 05.12.2005ರ 
ಮಧ್ಯಾಹ್ನ 3:00 ಗಂಟೆಯ ಒಳಗಾಗಿ ಈ ಕೆಳಗೆ ಸಹಿ ಮಾಡಿರುವವರ ಕಛೇರಿಯಲ್ಲಿ ಸಲ್ಲಿಸಲು ತಿಳಿಸಲಾಗಿದೆ. 


ಷೆಡ್ಕೂಲ್‌ 
































ಕ್ರಮ ಕಾಮಗಾರಿಗಳ ವಿವರಗಳು ಟೆಂಡರಿನ ಅಂದಾಜು ಇ.ಎಂ.ಡಿ. (ರೂ.ಗಳಲ್ಲಿ) | ಕೆಲಸ ಪೂರ್ಣಗೊಳಿಸಲು 
ಸಂಖ್ಯೆ ಮೊತ್ತ (ರೂ. ಲಕ್ಷಗಳಲ್ಲಿ) ಅವಧಿ 
1. ಬನ್ನೇರುಘಟ್ಟ ಪ್ರಾಣಿಗಳ ಪುನರ್‌ ವಸತಿ ರೂ.5.00 ಲಕ್ಷ ರೂ.10,000/- 60 ದಿನಗಳು 
ಕೇಂದ್ರದಲ್ಲಿ ಆರ್‌.ಸಿ.ಸಿ. ತಡೆಗೋಡೆ 
ನಿರ್ಮಾಣ ಕಾಮಗಾರಿ ಮಾಡುವ ಬಗ್ಗೆ. 
2: ಪುನರ್‌ ವಸತಿ ಕೇಂದ್ರದ ಪ್ರಾಣಿಗಳ ರೂ.5.45 ಲಕ್ಷ ರೂ.11,000/- 60 ದಿನಗಳು 
ಗೃಹಗಳ ಎಂ.ಎಸ್‌. ಗ್ರಿಲ್‌ ಮತ್ತು 
ಗೇಟುಗಳಿಗೆ ದುರಸ್ತಿ ಹಾಗೂ ಬಣ್ಣ 
ಬಳಿಯುವ ಬಗ್ಗೆ. 
ಸೂಚನೆ: 
1) ಗುತ್ತಿಗೆದಾರರು ರೂ.555/- (ತೆರಿಗೆಗಳ ಸಹಿತ) ಪ್ರತಿ ಟೆಂಡರ್‌ ಫಾರಂಗೆ ಪಾವತಿ ಮಾಡಿ, ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ದಿನಾಂಕ: 
01.12.2005 ರಿಂದ 03.12.2005ರವರೆಗೆ ಪಡೆಯಬಹುದು. 
2 ಟೆಂಡರನ್ನು ದಿನಾಂಕ: 05.12.2005ರಂದು ಸಂಜೆ 4.00 ಗಂಟೆಗೆ ತೆರೆಯಲಾಗುವುದು ಹಾಗೂ ಇನ್ನು ಹೆಚ್ಚಿನ ವಿವರಗಳನ್ನು ಈ ಕಛೇರಿಯ 


ಕೆಲಸದ ವೇಳೆಯಲ್ಲಿ ಪಡೆಯಬಹುದು. 


ಕೆ.ಬಿ. ಮಾರ್ಕಂಡೇಯ, ಭಾ.ಅ.ಸೇ 
ಕಾರ್ಯನಿರ್ವಾಹಕ ನಿರ್ದೇಶಕರು, 
ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕ್‌, ಬೆಂಗಳೂರು-83. 


ಭಾಗ - ೫ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ೧೧೪೭ 





20೦೦ AUTHORITY OF KARNATAKA 
OFFICE OF THE EXECUTIVE DIRECTOR, BANNERGHATTA BIOLOGICAL PARK, BANGALORE-83 
BRIEF TENDER NOTIFICATION 
No.A4-BBP-RC-CR-1/ 2005-06, Dated: 28th October, 2005 
It is hereby notified for the general information of the public that sealed tenders are invited by the 
undersigned from the PWD/ CPWD registered contractors of Class Ill and above and with the registered 


contractors of this office for the works noted in the schedule below. 











SCHEDULE 
Sl. Particulars of works Approx cost of EMD to be Time for 
No. work put to tender furnished execution of 
(Separately) works 

1. Providing RCC wall barricade to | Rs.5.00 lakhs Rs.10,000/- 60 days 

kraals at Rescue Center of 

Bannerghatta Biological Park. 
2. Repairs to M.S. Grill & Gates | Rs.5.45 lakhs Rs.11,000/- 60 days 

and painting to the animal 

holding houses at Rescue 

Center of Bannerghatta 

Biological Park. 























1) The tender forms with detailed tender conditions can be had from the office of the undersigned 
during the office hours on working days on payment of Rs. 555/- per form including taxes from 
01.12.2005 and to 03.12.2005. 

2) Receipt of tenders is up to 3.00 PM on 05.12.2005. 

3) Opening of Tenders at 4.00 PM on 05.12.2005. 

4) Further details can be had from the office of the undersigned during the office hours on working 
days. 

K.B. MARKANDAIAH, IFS 

Executive Director, Bannerghatta 

Biological Park, Bangalore-83. 


PD-123 


9ನೇ ನಿಯಮ ನೋಡಿ 
ಅಧಿಸೂಚನೆ 

ಶಿಕ್ಷಣ ಇಲಾಖೆಯ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜಯವಾಡಗಿ, ಇಲ್ಲಿ ಸಹ ಶಿಕ್ಷಕ ಆಗಿ ಕೆಲಸ ಮಾಡುತ್ತಿರುವ 
ಶ್ರೀ ಮಡಿವಾಳಪ್ಪ ಗುರುಪಾದಪ್ಪ ಕೂಚಬಾಳ ಅವರ ಹೆಸರನ್ನು ಶ್ರೀ ಮಡಿವಾಳಪ್ಪ ಗುರುಪಾದಪ್ಪ ಗುಂಡಳ್ಳಿ ಎಂದು ಹೆಸರು ಬದಲಾವಣೆಗೆ ಅನುಮತಿ 
ನೀಡಲಾಗಿದೆ. 
ಪಿ.ಡಿ.106 ಮಡಿವಾಳಪ್ಪ ಗುರುಪಾದಪ್ಪ ಗುಂಡಳ್ಳಿ 

ಲೋಕೋಪಯೋಗಿ ಇಲಾಖೆ 

ರಾಷ್ಟ್ರೀಯ ಹೆದಾರಿ ವಿಭಾಗ, ಚಿತ್ರದುರ್ಗ 

ಟೆಂಡೆರ್‌ ಪ್ರಕಟಣೆ 

ಸಂಖ್ಯೆ:ಇಎನ್‌ಹೆಚ್‌/ ಚಿ! ಸ.ಇ.2/ ಟೆಂ.ಪ್ರ./ ಸಿ.ಆರ್‌. ಎಫ್‌!” 2005-06 3069, ದಿನಾಂಕ:28ನೇ ಅಕ್ಟೋಬರ್‌, 2005 

ಸೊಹರಾದ ಐಟಂವಾರು ದರದ ಟೆಂಡರುಗಳನ್ನು ಕೆಳಗೆ ಕಾಣಿಸಿದ ಕೆಲಸಕ್ಕೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪ್‌ರದರ್ಶಕತೆ ಅಧ್ಯಾದೇಶ 
2000 ನಿಯಮದಂತೆ ದ್ವಿಪ್ರತಿಯಲ್ಲಿ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ಹೆಸರನ್ನು ನೊಂದಾಯಿಸಿದ ಒಂದನೇ ದರ್ಜೆಯ ಅರ್ಹ 
ಗುತ್ತಿಗೆದಾರರಿಂದ ಹಾಗೂ" ಕೇಂದ್ರ ಭೂಸಾರಿಗೆ ಮಂತ್ರಾಲಯದಿಂದ ಅನುಮೋದಿತ ಸ ಸಂಸ್ಥೆಗಳಿಂದ ಆಹ್ವಾನಿಸಲಾಗಿದೆ. ಮೊಹರಾದ ಲಕೋಟೆಯನ್ನು, 
ಕೆಲಸದ ಹೆಸರನ್ನು ನಮೂದಿಸಲ್ಪಟ್ಟು ಗುತ್ತಿಗೆದಾರರ ಪೂರ್ಣ ಅಂಚೆ ವಿಳಾಸದೊಂದಿಗೆ ಕೆಳಗೆ ಸಹಿ ಮಾಡಿರುವ ಅಧಿಕಾರಿಗಳಿಗೆ ವಿಳಾಸಿಸಿ ಸಲ್ಲಿಸುವುದು. 
ಪೂರ್ಣ ಪ್ರಮಾಣದ ಬಿಡ್‌ಗಳನ್ನು. ಅಧೇಕ್ಷಕ ಅಭಿಯಂತರರು, ರಾಷ್ಟ್ರೀಯ ಹೆದ್ದಾರಿ ವೃತ್ತ, ಬೆಂಗಳೂರು ಹಾಗೂ ಕಾರ್ಯಪಾಲಕ ಅಭಿಯಂತರು, 
ರಾಷ್ಟ್ರೀಯ "ಹೆದ್ದಾರಿ ವಿಭಾಗ, ಚಿತ್ರದುರ್ಗ "ಇವರ ಕಛೇರಿಯಲ್ಲಿ ದಿನಾಂಕ:05.12.2005 “ಕಂದು ಸಾಯಂಕಾಲ 4.00 ಗಂಟೆಯವರೆಗೆ ಕೆಪಿಡಬ್ಲೂ ಈ 
ಕೋಡ್‌ ಭಾಗ-2, ಫಾರಂ ನಂ.ಪಿಡಬ್ಲ್ಯೂಜಿ 65 ಹಾಗೂ 66ರ ನಿಬಂಧನೆಗಳು, ಗುತ್ತಿಗೆ ಷೆಡ್ಕೂಲ್‌ನ ವಿಶೇಷ ನಿಬಂಧನೆಗಳು ಹಾಗೂ ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ಅಧ್ಯಾದೇಶ 2000 ನಿಯಮದ ನಿಬಂಧನೆಗೊಳಪಟ್ಟು ಸ್ವೀಕರಿಸಲಾಗುವುದು. ಟೆಂಡರನ್ನು ಈ ಕೆಳಗೆ ಕಾಣಿಸಿದ 
ದಿನಾಂಕದಂದು ಕಾರ್ಯನಿರ್ವಾಹಕ ಇಂಜಿನಿಯರ್‌, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ “ಇವರ ಕಛೇರಿಯಲ್ಲಿ ತೆರೆಯಲಾಗುವುದು. ಈ ಕೆಳಗೆ 
ಕಾಣಿಸಿದ ದಿನಗಳಲ್ಲಿ ಯಾವುದಾದರೂ ರಜಾ ದಿನವಾದಲ್ಲಿ, ಮರುದಿನವನ್ನು ಕೆಲಸದ ದಿನವೆಂದು ಪರಿಗಣಿಸಲಾಗುವುದು. 








ಟೆಂಡರು ಕರೆ ಸಂಖ್ಯೆ ಮೊದಲನೇ ಕರೆ 
ಕ್ರ. “ನಾತ ಹೆಸರು ಟೆಂಡರಿಗೆ ಇಡುಗಂಟು ಖಾಲಿ ಟೆಂಡರ್‌ ಕೆಲಸದ ಕಾಮಗಾರಿ 
ಸಂ. ನಿಗದಿಪಡಿಸಿದ | (ಇ.ಎಂ.ಡಿ.) | ಫಾರ್ಮಿನ ಬೆಲೆ ಸೆಟ್ಟಿಗೆ ಪ ಪೂರ್ಣಗೊಳಿಸುವ 
ಮೊತ್ತ (ರೂ. (ಮೊತ್ತ * ಟ್ಯಾಕ್ಸ್‌ಸ್‌ ಮರು ಕಾಲಾವಧಿ 
ಲಕ್ಷಗಳಲ್ಲಿ) ರೂ.ಗಳಲ್ಲಿ ಪಾವತಿಯಾಗದ (ಮಳೆಗಾಲ ಸಹಿತ) 
1. | ಕೇಂದ್ರ ರಸ್ತೆ ನಿಧಿ ಯಡಿಯಲ್ಲಿ | ರೂ. 48.00 ರೂ. 5,000/-+ 12.5% | ರಸ್ತೆ 5 ತಿಂಗಳು 
ಬಳಾರಿ ಜಿಲ್ಲೆಯ ರಾಷ್ಟೀಯ ಲಕ್ಷಗಳು 48,000/- ವ್ಯಾಟ್‌ ಅಭಿವೃದ್ಧಿ (ಮಳೆಗಾಲ 
ಹೆದ್ದಾರಿ- 63 (ಕಿ.ಮೀ. 283.00 ಕಾಮಗಾರಿ | ಸಹಿತ) 
ರಿಂದ... ಹೊಸಪೇಟೆಯ ಜೆ.ಪಿ. 
ನಗರದವರೆಗೆ (ನಗರ ಪರಿಮಿತಿ 
ಎಂ.ಎಂ.ಟಿ.ಸಿ. ಕಾಲೋನಿ) ವರೆಗೆ 
ಕಿ.ಮೀ. 0.00 ರಿಂದ 3.00 ರವರೆಗೆ 
ರಸ್ತೆ ಅಭಿವೃದ್ಧಿ ಕಾಮಗಾರಿ. 





























೧೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ಭಾಗ - ೫ 





ಷರತ್ತುಗಳು: 

1) ಕೆಲಸಕ್ಕೆ ಬಿಡ್‌ ಮಾಡಲು ಆಸಕ್ತಿ ಇರುವ ಗುತ್ತಿಗೆದಾರರು ಅರ್ಜಿಯನ್ನು ಖಾಲಿ ಟೆಂಡರ್‌ ಫಾರಂಗೆ ನಿಗದಿಪಡಿಸಿರುವ ಮೊತ್ತವನ್ನು 
(ಒಂದಿರುಗಿಸಲಾಗದ) ನಗದು ಅಥವಾ ಡಿಮ್ಕಾ ೦ಡ್‌ ಡ್ರಾಫ್ಟ್‌ `ರೂಪದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರು ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರಮರ್ಗ 
ಇವರ ಹೆಸರಿಗೆ ಮತ್ತು ಚಿತ್ರದುರ್ಗದಲ್ಲಿ ಪಾವತಿಯಾಗುವಂತೆ, ಕೆಳಗೆ ಸಹಿ ಮಾಡಿರುವವರ ಕಛೇರಿಗೆ ಸಲ್ಲಿಸತಕ್ಕದ್ದು. ಗುತ್ತಿಗೆದಾರರು, ಗುತ್ತಿಗೆದಾರರ 
ನೊಂದಾವಣಿ ಪತ್ರದ “ಪ್ರತಿ ಇತ್ತೀಚಿನ ಕರ್ನಾಟಕ ಮಾರಾಟ ತೆರಿಗೆ ತೀರುವಳಿ ಪ್ರಮಾಣ ಪತ್ರವನ್ನು (ಸಂಬಂಧಪಟ್ಟ ಇಲಾಖೆಯಿಂದ ಪಡೆದು) ಹಾಗೂ 
ಕಾಮಗಾರಿಗೆ ನಿಗದಿಪಡಿಸಿದ ಯಂತ್ರೋಪಕರಣಗಳ ಮಾಲಿಕತ್ವದ ಪ್ರಮಾಣ ಪತ್ರಗಳು, ಈ. ಎಲ್ಲಾ ದಾಖಲೆಗಳನ್ನು ವಿಭಾಗ ಮಟ್ಟದ ಅಧಿಕಾರಿಗಳಿಗೆ 
ಕಡಿಮೆಯಿಲ್ಲದ ಗೆಜೆಟೆಡ್‌ ಅಧಿಕಾರಿಯಿಂದ ದೃಢೀಕರಿಸಿದ ಪ್ರತಿಗಳನ್ನು ಅರ್ಜಿಯ. ಜೊತೆಯಲ್ಲಿ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ತಪ್ಪಿದಲ್ಲಿ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

2) ಟೆಂಡರು 'ದಿನಾಂಕಗಳ ವಿವರಗಳು ಈ ಕೆಳಕಂಡಂತಿವೆ. 

















ಅ) | ಖಾಲಿ ಟೆಂಡರ್‌ ಫಾರಂಗಳಿಗಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ: | 03.12.2005 (ಕಛೇರಿ ವೇಳೆಯಲ್ಲಿ) 

ಆ) | ಖಾಲಿ ಟೆಂಡರ್‌ ಫಾರಂಗಳನ್ನು ಕೊಡುವ ದಿನಾಂಕ: 03.12.2005 ರವರಗೆ (ಕಛೇರಿ ವೇಳೆಯಲ್ಲಿ ರಜಾ 
ದಿನಗಳನ್ನು ಹೊರತುಪಡಿಸಿ) 

ಇ) | ಪೂರ್ತಿಗೊಳಿಸಿದ ಮೊಹರಾದ ಟೆಂಡರುಗಳನ್ನು ಸಲ್ಲಿಸುವ ದಿನಾಂಕ: 05.12.2005, ಮಧ್ಯಾಹ್ನ 4.00 ಗಂಟೆಯ ವರೆಗೆ 
ಅಥವಾ ಅನಂತರ ತಿಳಿಸುವ ಇನ್ನಾವುದೇ ದಿನಾಂಕ ಮತ್ತು 
ಸಮಯ. 

ಈ) | ಟೆಂಡರ್‌ಗಳನ್ನು ತೆರೆಯುವ ದಿನಾಂಕ: 05.12.2005, ಸಾಯಂಕಾಲ 5.00 ಅಥವಾ ಅನಂತರ 
ತಿಳಿಸುವ ಇನ್ನಾವುದೇ ದಿನಾಂಕ ಮತ್ತು ಸಮಯ. 














ಟೆಂಡರ್‌ಗಳಿಗೆ ಷರತ್ತುಗಳು: 

1. ಇ.ಎಂ.ಡಿ. ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ ಇವರ ಹೆಸರಿನಲ್ಲಿ ಪಡೆದು ಡಿ.ಡಿ.: 
ಎಫ್‌.ಡಿ.ಆರ್‌.: ಪೇ ಆಡನರ್‌: ರಾಷ್ಟೀಕೃತ ಬ್ಯಾಂಕ್‌ ಹಾಗೂ ಷಡ್ಮೂಲ್ಡ್‌ ಬ್ಯಾಂಕ್‌ಗಳಿಂದ ಪಡೆದ ಬ್ಯಾಂಕ್‌ ಗ್ಯಾರಂಟಿ ಅಥವಾ ರಾಷ್ಟೀಯ 
ಉಳಿತಾಯ ಪತ್ರ (ಕಾರ್ಯಪಾಲಕ ಅಭಿಹೆಂತರರು, ರಾಷ್ಟ್ರೀಯ ಹೆದ್ದಾರಿ ವಿಭೌಗ, ಚಿತ್ರದುರ್ಗ ಇವರ ಹೆಸರಿನಲ್ಲಿ ಒತ್ತೆ ಇಡತಕ್ಕದ್ದು) ಅನ್ನು ಟೆಂಡರ್‌ 
ಜೊತೆಯಲ್ಲಿ ಸಲ್ಲಿಸತಕ್ಕದ್ದು. ಇ.ಎಂ.ಡಿ.ಯನ್ನು ಬೇರಾವುದೇ ಹೆಸರಿನಲ್ಲಿ ಪಡೆದ ಅಥವಾ ಒತ್ತೆ ಇಡಲಾದಲ್ಲಿ "ಬಿಡ್‌ಗಳನ್ನು ಯಾವುದೇ ವಿಚಾರಣೆ 
ಅಥವಾ ವಿಪರಣೆಯನ್ನು ಮಾಡದೆ, ಅನರ್ಹಗೊಳಿಸಲಾಗುವುದು. ಬ್ಯಾಂಕ್‌ ಗ್ಯಾರಂಟಿಯು ಕಡ್ಡಾಯವಾಗಿ ಟೆಂಡರ್‌ ಫಾರಂನಲ್ಲಿರುವ ಪಿ -ಡಬ್ಲ್ಯೂ.ಜಿ. 
66ರಕ್ಕೆ ಅನುಗುಣವಾಗಿರತಕ್ಕದ್ದು. 

i ಈ ಟೆಂಡರ್‌ನಲ್ಲಿ “ಕರೆಯಲಾಗಿರುವ ಕಾಮಗಾರಿಯ ಡಿಫೆಕ್ಟ್‌ ಲಯಾಬಲಿಟಿ ಸಮಯವು ಕಾಮಗಾರಿ ಪೂರ್ಣಗೊಳಿಸಿದ ದಿನಾಂಕದಿಂದ 
ಒಂದು ವರ್ಷವಾಗಿರುತ್ತದೆ. ಕಾಮಗಾರಿಯಲ್ಲಿ ನಿರ್ವಹಿಸಬೇಕಾದ ಸಗಳು ಅತ್ಯುನ್ನತ ಗುಣಮಟ್ಟದಿಂದ ಕೂಡಿದ್ದು ಒಂದು ವರ್ಷದವರೆಗೆ 
ಯಾವುದೇ ರಿಪೇರಿಯ ಸಾಧ ೈತೆಗಳಿರುವುದಿಲ್ಲ. ಘೊ ಮೇಲ್ಕಂಡ ರೀಚಿನ ಕಾಮಗಾರಿಗೆ ಈ "ಓಂದು ವರ್ಷದ ಅವಧಿಯಲ್ಲಿ ಯಾವುದಾದರೂ ರಿಪೇರಿಯ 
ಅವಶ್ಯಕತೆ ಬಿದ್ದಲ್ಲಿ ಗುತ್ತಿಗೆದಾರರು: ಸಂಸ್ಥೆಯವರು ಸದರಿ ರಿಪೇರಿ ಅಥವಾ ಮರು ನಿರ್ಮಾಣವನ್ನು ಗುತ್ತಿಗೆದಾರರ: ಸಂಸ್ಥೆಯ ಸ್ವಂತ ವೆಚ್ಚದಲ್ಲಿ 
ಮಾಡತಕ್ಕದ್ದು. “ಇ.ಎಂ.ಡಿ.: ಎಸ್‌.ಡಿ. ಪರಿಕರಗಳನ್ನು ಮೇಲಿನ ಷರತ್ತಿಗನುಗುಣವಾಗಿ ಸಲ್ಲಿಸತಕ್ಕದ್ದು. 

3. “ತ ಗುತ್ತಿಗೆದಾರರು ಈ ಕೆಳಕಂಡ ಯಂತ್ರೋಪಕರಣಿಗಳ ಮಾಲಿಕತ್ವವನ್ನು 'ಿಂದಿರಬೇಕು ಹಾಗೂ ಟೆಂಡರ್‌ನ ಜೊತೆಯಲ್ಲಿ 
































ಸಂಬಂಧಪಟ್ಟ ಮಾಶಿಕತ್ವದ ಸಾಕ್ಷಿಯನ್ನು ಈ ಕೆಳಕಂಡಂತೆ ಸಲ್ಲಿಸತಕ್ಕದ್ದು. “ಮೇಲಿನ ಮಾಲಿಕತ್ವದ ಸಾಕ್ಷಿಗಳಿಲ್ಲದ ಬಿಡ್‌ಗಳನ್ನು' 
ಅನರ್ಹಗೊಳಿಸಲಾಗುವುದು. 
ಕ್ರಮ ಯಂತೋಪಕರಣಗಳು ಬೇಕಾದ ಮಾಲಿಕತ್ವದ ಪುರಾವೆಗಳು 
ಸಂಖ್ಯೆ ಸಂಖ್ಯೆ 
1. | 4060 ಟಿ.ಪಿ.ಹೆಚ್‌. ಅಥವಾ ಹೆಚ್ಚಿನ ಸಾಮರ್ಥ್ಯದ | ಒಂದು (1) | ಖರೀದಿಸಿದ ಇನ್‌ವಾಯ್ಸ್‌: ಸೆಲ್‌ಡೀಡ್‌ (ಖರೀದಿದಾರರಿಂದ 
ಹಾಟ್‌ ಮಿಕ್ಸ್‌ ಪ್ಲಾಂಟ್‌ (ಎಂ.ಓ. ಆರ್‌.ಟಿ. ಮತ್ತು ಪಡೆದ ಮೂಲ ಇನ್‌ವಾಯ್ಲ್‌ನೊಂದಿಗೆ) 
ಹೆಚ್‌ ಸ್ಪೆಸಿಫಿಕೇಷನ್‌ಗೆ ಅನುಗುಣವಾಗಿ) 
2 ಪೇಷರ್‌ ಫಿನೀಷರ್‌ ಒಂದು (1) -ಸದರಿ- 
3. | ವೈಬ್ರೇಟರಿ ರೋಲರ್‌ ಒಂದು (1) -ಸದರಿ- 
4. | ಸ್ಪ್ಯಾಟಿಕ್‌ ರೋಡ್‌ರೋಲರ್‌ ಎರಡು () -ಸದರಿ- 
5. | ಮೆಕ್ಕಾನಿಕಲ್‌ ಸ್ಟೇಯರ್‌ ಎರಡು (2) -ಸದರಿ- 
6. _ಟಿಪ್ಪರ್‌ಗಳು ನಾಲ್ಕು (4) ಆರ್‌.ಟಿ.ಒ. ರವರಿಂದ ಪಡೆದ ರಿಜಿಸ್ಟ್ರೇಷನ್‌ ಸರ್ಟಿಫಿಕೇಟ್‌. 
7. | ಎಕ್‌ವೇಟರ್‌ ಒಂದು (1) | ಮಾಲಿಕತ್ವದ ಪ್ರಮಾಣ ಪತ್ರ. 
8. | ಕಾಂಕ್ರೀಟ್‌ ಮಿಕ್ಸರ್ಸ್‌ ಎರಡು (2) ಖರೀದಿಸಿದ ಇನ್‌ವಾಯ್ಸ್‌: ಸೆಲ್‌ಡೀಡ್‌ (ಖರೀದಿದಾರರಿಂದ 
ಪಡೆದ ಮೂಲ ಇನ್‌ವಾಯ್ಡ್‌ನೊಂದಿಗೆ) 
9. | ವೈಬ್ರೇಟರ್‌ಗಳು ಎರಡು (2) -ಸದರಿ- 




















4. ಪ್ರತ ಗುತ್ತಿಗೆದಾರರು ಟೆಂಡರ್‌ಗಿಟ್ಟ ಮೊತ್ತದ ಶೇಕಡಾ 30ರಷ್ಟು ಪ್ರಮಾಣದ ಇದೇತರಹದ ಕೆಲಸವನ್ನು ಸಮರ್ಪಕವಾಗಿ ಕಳೆದ ಐದು 
ry ಬ್ಲಾಕ್‌ ಅವಧಿಯಲ್ಲಿ ಮುಗಿಸಿರಬೇಕು. ಅಥವಾ ಗುತ್ತಿಗೆದಾರರು ಶೇಕಡಾ 30ರಷ್ಟು ಪ್ರಮಾಣದ ಇದೇ ತರಹದ ಒಂದೇ ಕೆಲಸದ ಬಿಲ್ಲನ್ನು 

ಸ್ತುತ ಆರ್ಥಿಕ ವರ್ಷದಲ್ಲಿ "ಪಡೆದಿರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಅನುಭವದ ಪ್ರಮಾಣ. ಪತ್ರದಲ್ಲಿ ಮೇಲಿನ ಅಂಶ ಹಾಗೂ ಕಾಮಗಾರಿಯೆಲ್ಲಿ 
ನಷ ಕೆಲಸದ ವಿವರಗಳು ಇರತಕ್ಕದ್ದು. ಇಲ್ಲವಾದಲ್ಲಿ ಟೆಂಡರ್‌ಗಳು ಅನರ್ಹಗೊಳ್ಳುತ್ತವೆ. 

5. ಆರ್ಥಿಕ ಸಾಮರ್ಥ್ಯದ ಸಾಕ್ಷಿಯು, ಟೆಂಡರಿಗಿಟ್ಟ ಮೊತ್ತದ ಶೇಕಡಾ 30ರಷ್ಟು ಪ್ರ ಪ್ರಮಾಣದ ಯಾವುದೇ ಷಡ್ಕೂಲ್ಡ್‌ ಬ್ಯಾಂಕಿನ “ಲೈನ್‌ ಆಫ್‌ 
ಕ್ರೆಡಿಟ್‌ಅನ್ನು” ಕಡ್ಡಾಯವಾಗಿ ಟೆಂಡರ್‌ ಜೊತೆಯಲ್ಲಿ ನಿಗದಿಪಡಿಸಿದ ಪ್ರೊಫಾರಾದಲ್ಲಿ ಸಲ್ಲಿಸತಕ್ಕದ್ದು. “ಲೈನ್‌ ಆಫ್‌" ಕ್ರಡಿಟ್‌ಅನ್ನು” ಸಲ್ಲಿಸದಿದ್ದಲ್ಲಿ 
'ಡೆಂಡರ್‌ಗಳು ಅನರ್ಹೆಗೊಳ್ಳುತ್ತವೆ. 

6. ಟೆಂಡರ್‌ ಜೊತೆಯಲ್ಲಿ ಲಗತ್ತಿಸುವ ಎಲ್ಲಾ ದಾಖಲಾತಿಗಳನ್ನು ವಿಭಾಗಮಟ್ಟದ ಅಧಿಕಾರಿಗೆ ಕಡಿಮೆ ಇಲ್ಲದ ಗೆಜೆಟೆಡ್‌ ಅಧಿಕಾರಿಯಿಂದ 
ದೃಢೀಕರಿಸಲ್ಪಟ್ಟಿರಬೇಕು. ಇಲ್ಲವಾದಲ್ಲಿ ಟೆಂಡರ್‌ಗಳು ಅನರ್ಹಗೊಳ್ಳುತ್ತವೆ. ಮೂಲ ದಾಖಲಾತಿಗಳನ್ನು ಟೆಂಡರ್‌ ಪ್ರಕ್ರಿಯೇಯ ಯಾವುದೇ 
ಮಟ್ಟದಲ್ಲಿ ಪರಿಶೀಲನೆಗಾಗಿ ಕೇಳಿದಾಗ "ಓದಗಿಸತಕ್ಕದ್ದು. ಮೂಲ ದಾಖಲಾತಿಗಳನ್ನು ಪರಿಶೀಲನೆಗಾಗಿ ಕೇಳಿದಾಗ ಒದಗಿಸದಿದ್ದಲ್ಲಿ ಟೆಂಡರ್‌ಗಳನ್ನು 
ಅನರ್ಹಗೊಳಿಸಲಾಗುವುದು. 

7. ಸಂಬಂಧಪಟ್ಟ ದಾಖಲಾತಿಗಳನ್ನು ಮತ್ತು ವಿವರಣೆಗಳನ್ನು ಟೆಂಡರಿನ ಜೊತೆಯಲ್ಲಿ ಒದಗಿಸತಕ್ಕದ್ದು. ಕಂಪನಿಯ ವಿವರಗಳು: ಏಜೆನ್ಸಿಗಳು: 
ಸಂಸ್ಥೆಯ ಪ್ರೊಫೈಲ್‌ಅನ್ನು' ಲಗತ್ತಿಸತಕ್ಕದ್ದು. 

“|. ಜಾಯಿಂಟ್‌ ವೆಂಚರ್‌ ಟೆಂಡೆರ್‌ಗಳನ್ನು ಅಂಗೀಕರಿಸುವುದಿಲ್ಲ. 

9. ಯಾವುದೇ ಅಥವಾ ಎಲ್ಲಾ ಟೆಂಡರ್‌ಗಳನ್ನು ಯಾವುದೇ ಕಾರಣವಿಲ್ಲದೇ ತಿರಸ್ಕರಿಸುವ ಹಕ್ಕು ಸಂಬಂಧಪಟ್ಟ ಹಕ್ಕು ಸಂಬಂಧಪಟ್ಟ 
ಅಧಿಕಾರಿಗಳಿಗೆ ಇರುತ್ತದೆ. 

10. ಕರಾರುಗಳನ್ನೊಳಗೊಂಡ ಟೆಂಡರುಗಳನ್ನು ಸ್ವೀಕೃತಿಗಾಗಿ ಪರಿಗಣಿಸುವುದಿಲ್ಲ. 

11. ಮೇಲಿನ ಕೆಲಸಗಳ ಬಗ್ಗೆ ಯಾವುದೇ ಮಾಜತಿಯ್ದು ಕೆಳಗೆ ಸಹಿ ಮಾಡಿದವರ ಕಛೇರಿಯಿಂದ ಕೆಲಸದ ರ ಪಡೆಯಬಹುದು. 

ಪ್ರಭಾಕರ ಶೆಟ್ಟಿ 
ಪಿ.ಆರ್‌.617 ಇಷ್ಟೆ! ಅಭಿಯಂತರರು, 
ರಾ.ಹೆ. ವಿಭಾಗ, ಚಿತ್ರದುರ್ಗ. 


ಭಾಗ - ೫ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ೧೧೪೯ 





ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ, ಮಾಗಡಿ ಮುಖ್ಯ ರಸ್ತೆ, 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ:ಸಹೋಮ:5:ಸರಬ: 2005, ಬೆಂಗಳೂರು, ದಿನಾಂಕ:27ನೇ ಅಕ್ಟೋಬರ್‌, 2005 
2005ನೇ ಸಾಲಿಗೆ ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು-560 040, ಇಲ್ಲಿಗೆ 
ಬೇಕಾಗಿರುವ ಉಪಕರಣ, ಸರ್ಜಿಕಲ್‌ ವಸ್ತುಗಳು, ಚಾರ್ಟ್‌, ಮಾಡೆಲ್‌ ಮತ್ತು ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಸರಬರಾಜು ಮಾಡಲು, 
ತಯಾರಕರಿಂದ: ಪಜ್ಲಿಷರ್ಸ್‌ನಿಂದ: ನೊಂದಾಯಿತ ಮಾರಾಟಗಾರ ಸಂಸ್ಥೆಗಳಿಂದ ಮೊಹರು ಮಾಡಿದ ಟೆಂಡರುಗಳನ್ನು ದ್ವಿಪ್ರತಿಗಳಲ್ಲಿ ದಿನಾಂಕ: 
08.12.2005 ರಂದು ಬೆಳಿಗ್ಗೆ 11.00 ಗಂಟೆಯೊಳಗಾಗಿ ಪ್ರಾಚಾರ್ಯರು ಹಾಗೂ ಟೆಂಡರು ಸಮಿತಿ ಕಾರ್ಯದರ್ಶಿಗಳು, ಸರ್ಕಾರಿ ಹೋಮಿಯೋಪತಿ 
ವೈದ್ಯಕೀಯ ಮಹಾವಿದ್ಯಾಲಯ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು-40 ರವರ ಕಛೇರಿಯಲ್ಲಿ ಸ್ವೀಕರಿಸಿ ದಿನಾಂಕ: 08.12.2005 ರಂದು 2.30 
ಗಂಟೆಗೆ ಟೆಂಡರುಗಳನ್ನು ತೆರೆಯಲಾಗುವುದೆಂದು ಈ ಮೂಲಕ ಸಾರ್ವಜನಿಕರ ಹಾಗೂ ಇತರೆ ಸಂಸ್ಥೆಯವರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 


ಬೆಂಗಳೂರು-560 040 


ಟೆಂಡರು ಫಾರಂ ಬೆಲೆ ರೂ. 1000-00 ಗಳು (ಒಂದು ಸಾವಿರ ರೂ.ಗಳು ಮಾತ್ರ) - ಶೇಕಡ 12.5 ರ ವ್ಯಾಟ್‌ ಪ್ರತ್ಯೇಕ. ಈ ಮೊತ್ತವನ್ನು 
ಹಿಂದಿರುಗಿಸಲಾಗುವುದಿಲ್ಲ. 
ಪ್ರಾಚಾರ್ಯರು, 
ಟೆಂಡರು ಸಮಿತಿ ಕಾರ್ಯದರ್ಶಿಗಳು, 
ಪಿ.ಆರ್‌.603 ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ 


ಮಹಾವಿದ್ಯಾಲಯ, ಬೆಂಗಳೂರು-40. 


ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಸಾಗರ ವಿಭಾಗ, ಸಾಗರ 
ಕಿರು ಅರಣ್ಯ ಉತ್ಪನ್ನ ಮರು-ಟೆಂಡರ್‌ ಕಂ ಹರಾಜು ಮಾರಾಟ ಸಂಕ್ಷಿಪ್ತ ಪ್ರಕಟಣೆ 
ಸಂಖ್ಯೆ :ಎ4-ಏಂ.ಎಪ್‌.ಪಿ.ಸಿ.ಆರ್‌. -4 05-06, ದಿನಾಂಕ:3ನೇ ನವೆಂಬರ್‌, 2005 
ಈ ಮೂಲಕ ಸಾರ್ವಜನಿಕರ ಅವಗಾಹನೆಗೆ ತಿಳಿಯಪಡಿಸುವುದೇನೆಂದರೆ ದಿನಾಂಕ: 03.12.2005 ರಿಂದ 007ರ ವರೆಗೆ ಎರಡು ವರ್ಷಗಳ 
ಅವಧಿಗೆ ಸಾಗರ ವಿಭಾಗದ ಈ ಕೆಳಕಂಡ ವಲಯಗಳಲ್ಲಿನ ಮೀಸಲು ಅರಣ್ಯಗಳು ಮತ್ತು ಸಣ್ಣ ಕಾಡುಗಳು, ಎಲ್ಲಾ ಸಣ್ಣ ಮತ್ತು ದೊಡ್ಡಕೆರೆ 
ದಂಡೆಗಳು, ಅರಣ್ಯ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟಿರುವ. ಎಲ್ಲಾ ರಸ್ತೆಯ ಬದಿಯ ಮರಗಳು, ಕಾಯ್ದಿಟ್ಟ ಅರಣ್ಯ, ಸಣ್ಣ ಕಾಡುಗಳು, ಜಿಲ್ಲಾ "ಕಾಡು 
(ಆಯಾ ವಲಯಗಳ ವ್ಯಾಪ್ತಿಗೆ ಒಳಪಟ್ಟಂತೆ ಮಾತ್ರ) ಮುಕ್ತ ಸರ್ಕಾರಿ ಜಮೀನು (ಮುಘತ್‌ ಮತ್ತು ಜಾಡಿ) ಕಾಡುಗಳಿಂದ ಈ ಕೆಳಗೆ ಸೂಚಿಸಿರುವ 
ತಪಶೀಲಿನಂತೆ ಗುತ್ತಿಗೆಯನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ಅಥವಾ ಅವರಿಂದ ನಿಯೋಜಿತರಾದ ಮರು ಟೆಂಡರ್‌ ಕಂ ಹರಾಜು 
ಮೂಲಕ ವಿಕ್ರಯಿಸಲ್ಪಡುತ್ತದೆ. ಸದರಿ ಟೆಂಡರ್‌ ಕಂ ಹರಾಜಿನಲ್ಲಿ ಇಲಾಖೆಯಿಂದ ತಪ್ಪಿತಸ್ಥರಾದ ಗುತ್ತಿಗೆದಾರರು ಭಾಗವಹಿಸಲು ಅನರ್ಹರಿರುತ್ತಾರೆ. 





















































ತಪಶೀಲು 
ಕ್ರ. ಯೂನಿಟ್‌, ವಲಯದ ಹೆಸರು ಗುತ್ತಿಗೆಯ ಬಾಪ್ತಿನ ಗುತ್ತಿಗೆಯ ಅವಧಿ ಟೆಂಡರ್‌ ಹರಾಜು ಮುಂಗಡ 
ಸಂ. ನಂ. ವಿವರ ಸ್ವೀಕರಿಸುವ ಮಾಡುವ ಠೇವಣಿ 
ದಿನಾಂಕ ಮತ್ತು | ದಿನಾಂಕ ಮತ್ತು | (ರೂ.) 
ವೇಳೆ ವೇಳೆ 
1 4 ಕಾರ್ಗಲ್‌ ವಲಯ ಮುರುಗನಹುಳಿ 1.7.2005 ರಿಂದ 3.12.05ರಂದು | 3.12.05ರ 2000-00 
ಉಪ್ಪಾಗೆ ಹುಳಿ 30.6.2007ರವರೆಗೆ | ಮಧ್ಯಾಹ್ನ 3.00 | ಮಧ್ಯಾಹ್ನ 
ಅಥವಾ ಕರಾರು ಆದ | ಗಂಟೆಯವರೆಗೆ | 3.30ರ ನಂತರ 
ದಿನಾಂಕದಿಂದ 
30.6.2007ರವರೆಗೆ 
ಶಿ 5 ಕಾರ್ಗಲ್‌ ವಲಯ ಕಿರುಕಾಡು ಉತ್ಪನ್ನ -do- -do- -do- 2000-00 
3. 7 ಹೊಸನಗರ ವಲಯ ಮುರುಗನಹುಳಿ -do- -do- -do- 
ಉಪ್ಪಾಗೆ ಹುಳಿ 2000-00 
4. 8 ನಗರ ವಲಯ ಕಿರುಕಾಡು ಉತ್ಪನ್ನ -do- -do- -do- 2000-00 
5. 14 ಶಿಕಾರಿಪುರ ವಲಯ ಕಿರುಕಾಡು ಉತ್ಪನ್ನ -do- -do- -do- 2000-00 
6. 17 | ಅಂಭ್ರಿಗೊಳ ವಲಯ ದಾಲ್ಚಿನ್ನಿ ಎಲೆಗಳು -do- -do- -do- 2000-00 
7. 20 ಆನವಟ್ಟಿ ವಲಯ ಕಿರುಕಾಡು ಉತ್ಪನ್ನ -do- -do- -do- 2000-00 
ಷರತ್ತುಗಳು: 


D 


ಸಾಗರ ವಿಭಾಗದಲ್ಲಿ ಅರಣ್ಯ ಗುತ್ತಿಗೆದಾರರಾಗಿ ನಿಮ್ಮ ಹೆಸರುಗಳನ್ನು ಪ್ರಸಕ್ತ 


ಸಾಲಿನಲ್ಲಿ ನೊಂದಾಯಿಸಿದವರು ಮಾತ್ರ ಮರು ಟೆಂಡರ್‌ ಕಂ 





ಹರಾಜಿನಲ್ಲಿ ಭಾಗವಹಿಸಲು: ಅವಕಾಶ ಇದೆ. 

2) ಟೆಂಡರ್‌ ಫಾರಂನ ಬೆಲೆ ರೂ.12.00 ಮತ್ತು ತೆರಿಗೆಗಳನ್ನು ಪಾವತಿಸಿ ಫಾರಂಗಳನ್ನು ಟೆಂಡರ್‌ ದಿನದಂದು ಪಡೆಯಬಹುದು. ಟೆಂಡರ್‌ 
ಫಾರಂಗಳನ್ನು ವರ್ಗಾಯಿಸಲು ಬರುವುದಿಲ್ಲ. ಟೆಂಡರ್‌ ಫಾರಂಗಳನ್ನು ಹರಾಜಿನ ದಿನ 1.00 ಗಂಟೆಯವರೆಗೆ ಕಛೇರಿಯಲ್ಲಿ 
ಕೊಡಲಾಗುತ್ತದೆ. 

3) ಹರಾಜಿನ ದಿನವೇ ಹೆಚ್ಚಿನ ಸವಾಲುದಾರರು ಗುತ್ತಿಗೆಯ ಅರ್ಧ ಭಾಗದ ಹಣ ಮತ್ತು ಪೂರ್ಣ ಗುತ್ತಿಗೆಯ ಹಣದ ಮೇಲೆ ಚಾಲ್ತಿಯಲ್ಲಿರುವ 
ತೆರಿಗೆಗಳನ್ನು (ವರಮಾನ ತೆರಿಗೆ ಸೇರಿದಂತೆ) ಸಂದಾಯ ಮಾಡಬೇಕು. ಉಳಿದ ಅರ್ಥಭಾಗದ ಗುತ್ತಿಗೆ ಹಣವನ್ನು ಗುತ್ತಿಗೆ ಕರಾರು 
ಮಾಡುವಾಗ ಸಂದಾಯ ಮಾಡಬೇಕು. 

4) ಗುತ್ತಿಗೆದಾರರು ಟೆಂಡರ್‌ ಜೊತೆಯಲ್ಲಿ ನಿಗದಿಪಡಿಸಿದ ಇ.ಎಂ.ಡಿ.ಯನ್ನು ಡಿ.ಡಿ. ರೂಪದಲ್ಲಿ ಮಾತ್ರ ಪಾವತಿಸಬೇಕು. ಡಿ.ಡಿ. 

ಮುಖಾಂತರ ಪಾವತಿಸದಿದ್ದ ಟೆಂಡರ್‌ ಫಾರಂಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಸೇಲ್ಸ್‌ ಟ್ಯಾಕ್ಸ್‌ ಇನ್ಕಂಟ್ಯಾಕ್ಸ್‌ ಮತ್ತು ಸಾಲ್ವೆನ್ಸಿ 

ಸರ್ಟಿಫಿಕೇಟುಗಳನ್ನು ನಿಯಮಕ್ಕೆ ಅನುಸಾರವಾಗಿ ಲಗತ್ತಿಸಿರಬೇಕು. 

ತಪ್ಪಿತಸ್ಥ ಗುತ್ತಿಗೆದಾರರು ಮರು ಟೆಂಡರ್‌ ಕಂ ಹರಾಜಿನಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಿದೆ. 

ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯದಲ್ಲಿ ಕಿರುಕಾಡು ಉತ್ಪನ್ನದ ಸಂಗ್ರಹಣೆಯನ್ನು ನಿಷೇಧಿಸಲಾಗಿದೆ. 

ಜಯಶೀಲರಾದ ಗುತ್ತಿಗೆದಾರರು ಅದೇ ದಿನದಂದು ಶೇಕಡ 50 ಭಾಗದ ಗುತ್ತಿಗೆ ಹಣ ಮತ್ತು ಪೂರ್ಣ ತೆರಿಗೆಗಳನ್ನು ಪಾವತಿಸತಕ್ಕದ್ದು. 

ಬಾಕಿ ಉಳಿದ ಶೇಕಡ 50ರಷ್ಟು ಭಾಗದ ಹಣವನ್ನು ಸ್ಥಿರೀಕರಣದ ಆದೇಶ ತಲುಪಿದ ನಂತರದಲ್ಲಿ 15 (ಹದಿನೈದು) ದಿನದೊಳಗಾಗಿ 

ಪಾವತಿಸತಕ್ಕದ್ದು. ತಪ್ಪಿದಲ್ಲಿ ಬಾಕಿ ಹಣಕ್ಕೆ ಬಡ್ಡಿಯನ್ನು ವಸೂಲಿ ಮಾಡಲು ಕ್ರಮ ಜರುಗಿಸಲಾಗುವುದು. 


ಅಂತಿಅ 


೧೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ಭಾಗ - ೫ 





8) ಹರಾಜಿನಲ್ಲಿ ಟೆಂಡರ್‌ದಾರರು: ಬಿಡ್ಡುದಾರರ ಸವಾಲನ್ನು ಸ್ವೀಕರಿಸುವ: ತಿರಸ್ಕರಿಸುವ ಅಥವಾ ತಿದ್ದುಪಡಿ ಮಾಡುವ ಹಕ್ಕನ್ನು 
ಕಾಯ್ದಿರಿಸಿಕೊಂಡಿರುತ್ತದೆ. 
9) ಅನಿವಾರ್ಯ ಕಾರಣಗಳಿಂದಾಗಿ ಹರಾಜನ್ನು ಮುಂದೂಡುವ: ರದ್ದುಪಡಿಸುವ: ತಿರಸ್ಕರಿಸುವ ಅಧಿಕಾರವನ್ನು ಕಾಯ್ದಿರಿಸಿಕೊಂಡಿದೆ. 
10) ಹೆಚ್ಚಿನ ವಿವರಗಳನ್ನು ಈ ಕಛೇರಿಯಿಂದ ಕಛೇರಿಯ ವೇಳೆಯಲ್ಲಿ ಪಡೆದುಕೊಳ್ಳಬಹುದು. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌.604 ಸಾಗರ ವಿಭಾಗ, ಸಾಗರ. 


EXECUTIVE ENGINEER, P.W.D. KOLAR, DIVISION, KOLAR 
ITEM RATE TENDER EXTENSTION NOTIFICATION 
TENDER NOTIFICATION NO.13-4/2005-06, DATED: 241 OCTOBER, 2005 

Ref: 1. This office Tender Notification No.13/2005-06, Dated: 16.07.2005. 

2. This office Tender Extn. Notification No.13-1/2005-06, Dated: 19.08.2005. 

3. This office Tender Extn. Notification No.13-2/2005-06, Dated: 08.09.2005. 

4. This office Tender Extn. Notification No.13-3/2005-06, Dated: 04.10.2005. 
The dates of the above Tender Reference notification is extended as cited below. 


1. Date of issue of Tender documents: 21.11.2005. Up to 5.30 P.M. 
2. Date of receipt of Tenders: 24.11.2005 Up to 4.00 P.M. 
3. Date of opening of Tenders: 24.11.2005 at 4.30 PM in under signed office if possible. 


There are no changes for remaining conditions. Any further details can be had from the Division 
Office on all working days during office hours. 
PR-605 Executive Engineer, 
P.W.D. Kolar Division, Kolar. 


OFFICE OF THE DIRECTOR, DEPARTMENT OF MINES & GEOLOGY 
No.49, Khanija Bhavan, Devraj urs Road (Race Course Road) Bangalore-560 001 
TENDER-CUM-AUCTION NOTICE 
NOTIFICATION NO. DMG/ STS/ VHL-1/ 2005-06 DATED: 29™ OCTOBER, 2005 

It is notified for information of the General Public that the Department of Mines & Geology, 
Government of Karnataka, has proposed to dispose off the following unserviceable old vehicles parked in 
the premises of The Directorate of Mines & Geology, Khanija Bhavan, Devraj Urs Road, Bangalore- 
560001. on "as is and where is basis" through tender-cum-public auction on 03.12.2005 at 11.00 AM at 
the above premises. 


























51.110. | Vehicle No. Make Model 
1. CAG 187 Hindustan Ambassador Car (Petrol) 1981 
2 CAG 634 Hindustan Ambassador Car (Petrol) 1983 





1) The General public who intend to file sealed tenders may inspect these vehicles at the above 
premises between 10.30 AM to 5.00 PM on the working days. They are required to file separate tender 
for each one of the vehicles duly superscribing on the sealed covers the vehicle Number etc., Tender 
forms can be obtained from the office on all working days up to 4.00 PM from 21.11.2005 to 30.11.2005 
on payment of the prescribed tender fee of Rs. 100.00 (not refundable)+ taxes applicable as per rules. 

2) The closed tender will be received in the office of the Director of Mines & Geology, 49, Khanija 
Bhavan, Devraj Urs Road (Race Course Road) Bangalore-560001 up to 4.00 PM in 02.12.2005. 

3) The intending tenderers shall enclose a demand draft drawn in favour of ‘Director of Mines and 
Geology’ Bangalore for Rs. 3000-00 separately for each vehicle as Earnest Money Deposit along with the 
tender. The vehicle number in respect of which the Tender is submitted must be typed/ written legibly on 
the sealed tender. 

4) Those desirous of participating in public auction shall deposit the said amount of Rs. 3000-00 
with the officer conducting the auction prior to the commencement of the auction either in cash or 
demand draft in favour of the ‘Director of Mines and Geology’ Bangalore and obtain an 
acknowledgement. In case the person who has sumitted the sealed tender desires to particpate in the 
public auction he too shall pay Rs.3000-00 E.M.D. on the spot (through DD or cash) and participate in the 
auction. 

5) The vehicles proposed for disposal will first be allowed for open auction bid one by one. The 
highest bid by open auction will be tallied with the offer in the sealed tender which will be opened on 
completion of open auction proceedings. The highest bidder in auction! tender shall be the successful 
bidder. 

6) The successful bidder shall remit the 25% of the bid amount along with applicable texes 
immediately on the close of auction. The successful bidder shall on the receipt of the approval of the 
department take delivery of the vehicle paying all dues within 15 days. If he fails to pay the balance 
amount with in 15 days all the amount deposited by the successful bidder shall be forfeited to 
Government and the next highest bidder! tenderer (whose E.M.D. will have been retained till that time) 
shall be asked to take delivery of the vehicle. 


ಭಾಗ - ೫ ಕರ್ನಾಟಕ ರಾಜ್ಮಪತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ೧೧೫೧ 





7) In case the second highest bidder/ tenderer fails to take delivery of the vehicle within the 
stipulated time of further 15 days, his E.M.D. shall also be forfeited to Government. 

8) The E.M.D. paid by the unsuccessful bidders, except the above first and second highest bidders/ 
tenderers shall be refunded immediately after the close of the auction. 

9) The Director of Mines & Geology reserves the rights to accept or reject any or all offers/ tenders 
without assigning any reasons thereof. 

Commissioner & Director, 
PR-607 Department of Mines & Geology. 


POLICE DEPARTMENT 
FORM-1 
SEE RULE-9 
NOTIFICATION 
SRI A.N. PRAKASH Working as Police Sub-lnspector (Prob Police Sub-INspector) Chintamani 
Rural Police Station Kolar Dist is permitted to Change his Name to SRI A.N. PRAKASH GOWDA S/o 
Late NINGE GOWDA. 
DR. S. PARASHIVA MURTHY 
Deputy Inspector General of 
PD-107 Police, (Head Quarter-1 |/c), 
Signature & Designation of the Appointing Authority. 


ಸಮಾಜ ಕಲ್ಯಾಣ ಇಲಾಖೆ 
ನಮೂನೆ 1 
9ನೇ ನಿಯಮ ನೋಡಿ 
ಅಧಿಸೂಚನೆ 
ಸಮಾಜ ಕಲ್ಯಾಣ ಇಲಾಖೆಯ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ಕಛೇರಿ, ನರಸಿಂಹರಾಜಪುರ, ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ 


ಸಂಚಾಲಕಿಯಾಗಿ ಕೆಲಸ ಮಾಡುತ್ತಿರುವ ಶ್ರೀಮತಿ ಸಿರಾಜುನ್ನೀಸಾ ರವರಿಗೆ ಅವರ ಹೆಸರನ್ನು ಉಷಾ ಆರ್‌.ಶೆಟ್ಟಿ ಎಂದು ಹೆಸರು ಬದಲಾಯಿಸಿಕೊಳ್ಳಲು 
ಅನುಮತಿ ನೀಡಲಾಗಿದೆ. 


ಆಯುಕ್ತರು, 
ಪಿ.ಡಿ.108 ಸಮಾಜ ಕಲ್ಕಾಣ ಶಾಖೆ, ಬೆಂಗಳೂರು. 
FORM-IV 
(See Rule-12) 
NOTICE 


It is hereby notified that the undersigned has changed his name from SHIVARAM SHANKAR 
SHIDLAIGOL to SHIVARAM SHANKAR SURYAVANSHI. 
PD-109 SHIVARAM SHANKAR SURYAVANSHI. 


DEPARTMENT OF ANIMAL HUSBANDRY AND VETERINARY SERVICES 
FORM-l 
(See Rule-9) 
NOTIFICATION 
Dated: 4th October, 2005 
Shri. SHIVAPPA DHARMANNA HARIJAN, working as Sr. Veterinary Inspector in the 
Department of / Office of Veterinary Dispensary, Bisilakoppa, Sirsi District is permitted to change his 
name to SRI SHIVAPPA DHARMANNA CHATTARAKI. 
Signature & Designation of the Appointing Authority. 
PD-110 Director, 
Animal Husbandry and Veterinary Services, Bangalore. 


ಪೊಲೀಸ್‌ ಇಲಾಖೆ 
ಜಿಲ್ಲಾ ಪೊಲೀಸ್‌ ಕಾರ್ಯಾಲಯ, ಹಾವೇರಿ ಜಿಲ್ಲೆ 

ನಮೂನೆ-1 

9ನೇ ನಿಯಮ ನೋಡಿ 
ಅಧಿಸೂಚನೆ 

ದಿನಾಂಕ: 7ನೇ ಅಕ್ಟೋಬರ್‌, 2004 
ಶ್ರೀ ರಾಮಪ್ಪ ಜೀವಪ್ಪ ಹರಿಜನ, ಎಪಿಸಿ 176, ಡಿ.ಎ.ಆರ್‌. ಹಾವೇರಿ ರವರಿಗೆ ಅವರ ಹೆಸರನ್ನು ರಾಮಪ್ಪ ಜೀವಪ್ಪ ದೊಡ್ಡಮನಿ ಎಂದು 
ಬದಲಾಯಿಸಲು ಅನುಮತಿ ನೀಡಲಾಗಿದೆ. 
ಪಿ.ಡಿ.111 ಪೊಲೀಸ್‌ ಅಧೀಕ್ಷಕರು, ಹಾವೇರಿ ಜಿಲ್ಲೆ. 


೧೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ಭಾಗ - ೫ 





FORM-IV 
(See Rule-12) 
NOTICE 
Dated: 26th October, 2005 
It is hereby notified that the undersigned has changed his name from Shri. LAXMAN 
MALLAPPA KORVE to LAXMAN MALLAPPA BHAJANTRI. 


PD-112 LAXMAN MALLAPPA BHAJANTRI. 


DEPARTMENT OF POLICE 
OFFICE OF THE COMMISSIONER OF POLICE, HUBLI-DHARWAD CITY 
FROM-I 
(See Rule 9) 
NOTIFICATION 
Dated: 15th September, 2005 
Shri R.M. BHANGI, No.2612 Working as CIVIL POLICE CONSTABLE in the POLICE 
Department of Hubli Suburan Police Station 15 permitted to change his name to R.M. BAGARI. 
Office of the commssioner of Police, 
PD-113 Hubli-Dharwad City. 


IN THE COURT OF THE IV. ADDL. CITY CIVIL JUDGE, MAYOHALL: BANGALORE 
P & S.C. No. 15017/ 05 
Petitioners Mrs. Rahda Ganesan, W/o K.S. Ganesan, 69 years. 
Mrs. Mangalam A. W/o late ಅ. Ananthasubramaniam, aged 34 years. 
A. Anirudh S/o late G. Ananthasubramaniam, aged 6 years, Rptd. by his Guardian 
Mrs. Mangalam A. 
All are residing at E.V. 006. || Sc. Quarters, Vignanapura Campus, New BEL Road, 
Bangalore-94. 
Vis- 
Respondent: NIL 
PUBLIC NOTICE 

Notice is hereby given that a petition has been made to this court under Sec. 372 of the Indian 
Succession Act., for grant of succession certificate in respect of the debts and securities of the deceased 
G. Ananthasubramaniam, who died on 17.06.2003. 

Be it know that no caveat has been entered and the said petition is posted for hearing on 
12.09.2005. All persons claiming to have any interest may come and see the proceedings before the 
grant of succession certificate. 

Given under my hand and the seal of the Court this the 06.07.2005. 

By Order of the Court, 
PD-124 Asst. Registrar, City Civil Court, Mayohall Unit., 
Bangalore. 


20೦೦ AUTHORITY OF KARNATAKA 
OFFICE OF THE EXECUTIVE DIRECTOR, BANNERGHATTA BIOLOGICAL PARK, BANGALORE-83 
BRIEF SHORT TERM TENDER NOTIFICATION 
No.A4-BFP-CR-15/ 2005-06, Dated: 3rd November, 2005 
It is hereby notified for the general information of the public that sealed tenders are invited and 
will be received by the undersigned from the Premier Art and Design Institutes for designing the Museum 
and Exhibition on turn key basis at the prestigious Butterfly Park as detailed below. 








SCHEDULE 
Sl. Particulars of works Approx cost of EMD to be Time for 
No. work put to tender furnished execution of 
works 
1. Content Generation, Visual | Rs.15 lakhs Rs.30,000/- 20 days 


Research, Copy writing, 

Exhibition and Graphic Design, 

Installation of Exhibits, Signages 

and Info graphics etc., at the 

Butterfly Park of Bannerghatta 

Biological Park. 

1) The Firms’/ Institutes who have executed the work of Museums and Exhibitions of prestigious 
projects with 3 years of experience will be given preference. 

2) The tender forms with detailed tender conditions and scope of the work can be had from the 
office of the undersigned during the office hours on payment of Rs.1,000/- per form from 14/ 11/ 
2005 to 15/ 11/ 2005. 

3) REcept of tenders is up 10 3:00 PM on 19 11/ 2005. 

4) Opening of Tenders at 4:00 PM on 19/ 11/ 2005. 























Executive Director, Bannerghatta 
PD-125 Biological Park, Bangalore-83. 


